ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1095 (1409) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ : ADB ಯಲ್ಲಿ ನಡೆದಿರುವ ಭೂ ಉಪಯೋಗ ಬದಲಾವಣೆ ಬಗ್ಗೆ 
(ಅ) ಕರ್ನಾಟಿಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ (K1AಿDB) ಯನ್ನು ಯಾವಾಗ 


ಸ್ಥಾಪನೆ ಮಾಡಲಾಯಿತು; ಇದರ ಉದ್ದೇಶಗಳೇನು; (ವಿವರವಾದ ಮಾಯಿತಿ 
ನೀಡುವುದು) 


(ಆ) ಸದರಿ ಮಂಡಳಿಯು ಯಾವ-ಯಾವ ಉದ್ದೇಶಗಳಿಗಾಗಿ ಜಮೀನನ್ನು 
ಸ್ವಾಧೀನಪಡಿಸಿಕೊಂಡು ಅಭಿವೃದ್ದಿ ಮಾಡಿ ಹಸ್ತಾಂತರಿಸಲು ಅಧಿಕಾರ ಹೊಂದಿದೆ; 
(ಉದ್ದೇಶವಾರು ಮಾಯಿತಿ ನೀಡುವುದು) 


(೪) ಬೂ ಉಪಯೋಗ/ಭೂಮಿ ಉಪಯೋಗ (Land 158) ಎಂದರೇನು; ಎಷ್ಟು 
ವಿಧವಾದ ಭೂ ಉಪಯೋಗಗಳಿವೆ; ಸದರಿ ಮಂಡಳಿ ವ್ಯಾಪ್ತಿಯಲ್ಲಿ ಬರುವ ಭೂ 
ಉಪಯೋಗಗಳಾವುವು; 


(ಈ) ಭೂ ಉಪಯೋಗ/ಭೂಮಿ ಉಪಯೋಗ ಬದಲಾವಣೆ (Change of land use) 
ಅಂದರೇನು; ಅವುಗಳಲ್ಲಿ ಎಷ್ಟು ವಿಧ; ಅವು ಯಾವುವು; ಮಂಡಳಿಯ ವ್ಯಾಪ್ಲಿಯಲ್ಲಿ 
ಎಷ್ಟು ವಿಧಧ €ಗ೩ಗೀ ೦ and us ಬರುತಪೆ; (ವಿವರವಾದ ಮಾಹಿತಿ ನೀಡುವುದು) 


(ಉ) ಜನವರಿ 2019-20 ಹಾಗೂ 2020-21 ರವರೆಗೆ ಸದರಿ ಮಂಡಳಿಯ ವ್ಯಾಪ್ಲಿಯಲ್ಲಿ 
ಎಷ್ಟು Chane ೦! and use ಪ್ರಕರಣಗಳು ನಡೆದಿವೆ; (ವಿವರವಾಗಿ ಜಿಲ್ಲಾವಾರು, 
ವರ್ಷವಾರು ಮಾಹಿತಿ ನೀಡುವುದು) 


(ಊ) Chane ೦ and use ಪಾಡುವ ಅಧಿಕಾರವು ಮಂಡಳಿಗಿದೆಯೇ ಅಥವಾ 
ಸರ್ಕಾರಕ್ಕಿದೆಯೇ ? 


